ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 190 ನೇ ಮಾರ್ಚ್‌, 2020 


ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳನ್ನು SDR್ಣ್ನ ನಿಯೋಜನೆ ಮಾಡಿರುವ ಬಗ್ಗೆ 


ಶ್ರೀ ಅ. ದೇವೇಗೌಡ (ಪದವೀಧರರ ಕ್ಲೇತು:- 
1311 (1432) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯ ವಿಪತ್ತು ಸ್ವಂದನಾ ಪಡೆ SD್ಣ೯ ಅನ್ನು ರಚಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, SD್ನ೯ ರಚಿಸಲು ಇರುವ ಮಾರ್ಗಸೂಚಿಗಳೇನು ಹಾಗೂ ಬಿಡುಗಡೆಯಾದ ಅನುದಾನವೆಷ್ಟು; 


Om! 


(ಆ) SDRF ರಚಿಸಲು ಮಂಜೂರಾಗಿರುವ ಹುದ್ದೆಗಳು ಎಷ್ಟು; ಹುದ್ದೆಗಳನ್ನು ಭರ್ತಿ ಮಾಡಲು ಇರುವ 
ಮಾನದಂಡಗಳೇನು; 


(ಇ) ಕರ್ನಾಟಿಕ ರಾಜ್ಯ ಅಗ್ನಿಶಾಮಕ ಇಲಾಖೆಗೆ ಮಂಜೂರಾಗಿರುವ ಹುದ್ದೆಗಳೆಷ್ಟು; ಈ ಹುದ್ದೆಗಳಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ/ಸಿಬ್ಬಂದಿಗಳೆಷ್ಟು ಹಾಗೂ ಖಾಲಿ ಇರುವ ಹುದ್ದೆಗಳೆಷ್ಟು; (ಮಾಹಿತಿ 
ನೀಡುವುದು) 


(ಈ) ಅಗ್ನಿಶಾಮಕ ಇಲಾಖೆಯಲ್ಲಿ ಹಾಲಿ ಸಿಬ್ಬಂದಿಗಳ ಕೊರತೆ ಇದ್ದರೂ ಸಿಬ್ಬಂದಿಗಳನ್ನು SDಣ್ಮಗೆ 
ನಿಯೋಜಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಇದಕ್ಕೆ ಅಗ್ನಿಶಾಮಕ ಇಲಾಖೆಯ 
ಸಿಬ್ಬಂದಿಗಳ ಒಪ್ಪಿಗೆ ಪಡೆಯಲಾಗಿದೆಯೆ; ಇಲ್ಲದಿದ್ದಲ್ಲಿ ಹೇಗೆ ನಿಯೋಜಿಸಲಾಗುತ್ತಿದೆ; 


(ಉ) SDRF ವಿಯೋಜಿಸಿದಲ್ಲಿ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆಯುಂಟಾಗಿ ಅಗ್ನಿ ಅನಾಹುತಗಳು 
ತುರ್ತು ಕಾರ್ಯಗಳನ್ನು ನಿರ್ವಹಿಸಲು ತೊಂದರೆಯಾಗಿರುವುದನ್ನು ಯಾವ ರೀತಿ ನೀಗಿಸಲಾಗುವುದು; 


(ಊ) ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳನ್ನು SDಣ೯ಗೆ ನಿಯೋಜಿಸಿ ಅಗ್ನಿ ಅನಾಹುತ ನಂದಿಸುವ 
ಕಾರ್ಯಕ್ಮೆ ಅನುಭವಿಗಳಾದ ಗೃಹರಕ್ಷಕರನ್ನು ನಿಯೋಜಿಸಿದರೆ ಅನಾಹುತಗಳಾವುದಿಲ್ಲವೇ; 
ಇವೆಲ್ಲವುಗಳನ್ನು ತಪ್ಪಿಸಲು ಸರ್ಕಾರವು ಕೈಗೊಳ್ಳುವ ಕ್ರಮಗಳೇನು; 


(ಯ) SDR್ವಗೆ ನಿಯೋಜಿಸುತ್ತಿರುವ ಅಗ್ನಿಶಾಮಕ ದಳದ ಸಿಬ್ಬಂದಿಯವರನ್ನು ಇಲಾಖೆಯಲ್ಲಿ ಅಗ್ಗಿ 
ನಂದಿಸುವ ಕಾರ್ಯದಲ್ಲಿ ಮುಂದುವರೆಸಲಾಗುವುದೇ? 


